S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೫ , ೨೦೧೮ ( ಆಷಾಢ ೧೪ , ಶಕ ವರ್ಷ ೧೯೪೦ ) 
Bengaluru , Thursday , July 5 , 2018 (Ashadha 14 , Shaka Varsha 1940 ) 


ಸಂಪುಟ ೧೫೩ 
Volume 153 


ಸಂಚಿಕೆ ೨೭ 
Issue 27 


ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


Sub : 


COMMERCE AND INDUSTRIES SECRETARIAT 
Approval to the proposal of M /s . RMZ Ecoworld Infrastructure Pvt Ltd to establish " IT /ITES Park ” in 10 
acres & 22. 25 guntas of own land at different Sy. Nos. of Doddakanahalli Village and Sy. No. 95 & 96 of 
Bohanahalli Village, Varthur Hobli, Bengaluru East Taluk , Bengaluru Urban District. 
1) Proceedings of the 47th Land Audit Committee (LAC ) meeting held on 23 .01.2018 . 
2 ) Proceedings of the 106th State Level Single Window Clearance Committee (SLSWCC ) meeting held on 

30 . 01 . 2018 . 


Read : 


PREAMBLE : 


M /s. RMZ Ecoworld Infrastructure Pvt. Ltd . has proposed to establish “IT /ITES Park” with an investment of Rs. 492.52 crore , 
generating employment to about 4000 persons at Doddakanahalli Village and Sy. No . 95 & 96 of Bohanahalli Village , Varthur Hobli, 
Bengaluru East Taluk, Bengaluru Urban District. 

In the 47th Land Audit Committee meeting held on 23.01.2018, the Committee , resolved to recommend to SLSWCC for 
approval of the project of M /s. RMZ Ecoworld Infrastrucutre Pvt Ltd to establish “IT /ITES Park ” in 10 acres & 22.25 guntas of own land 
at Sy. Nos. 72 /2 , 72 /3A , 72 /3B , 72/4 , 73 , 74 of Doddakanahalli Village and Sy . No . 95 & 96 of Bohanahalli Village, Varthur Hobli, 
Bengaluru East Taluk, Bengaluru Urban District. 

The proposal was examined & approved in the 106th State Level Single Window Clearance Committee (SLSWCC ) Meeting 
held on 30 .01. 2018 . 


Government has examined the recommendations made by the SLSWCC in all aspects . 


Hence the following order. 

GOVERNMENT ORDER No . CI 38 SPI2018, BENGALURU, DATED : 14 .02. 2018 
Government is pleased to accord in -principle approval to the investment proposal of M /s. RMZ Ecoworld Infrastructure Pvt. 
Ltd. to establish " IT/ ITES Park” with an investment of Rs. 492.52 crore , generating employment to about 4000 persons at 
Doddakanahalli Village and Bohanahalli Village , Varthur Hobli, Bengaluru East Taluk, Bengaluru Urban District with the following 
infrastructure assistances, incentives and concessions : 
Land 

10 acres 22 .25 guntas of own land at Sy. No . 72 /2 , 72/ 3A , 72/ 3B , 72/4 , 73, 74 of Doddakanahalli 
Village and Sy. No. 95 & 96 of Bohanahalli Village , Varthur Hobli, Bengaluru East Taluk, 
Bengaluru Urban District. 
KIADB to approve building plan of this project , as this land is contiguous to their existing “ IT 
Park ” project which was earlier approved by SLSWCC and the land for the project was allotted 

by KIADB as SUC and also building plan has been approved by them . 
Water 

3,00 ,000 LPD to be supplied by BWSSB 


( ೬೪೩ ) 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೫ , ೨೦೧೮ 


2011 


Power 


500 KVA from BESCOM 
As per IT Policy of the State 


Incentives & 
Concessions 


Sanction of the above infrastructure assistances , incentives and concessions is subject to the following terms and 
conditions: 
1. Environment: The company to obtain Consent for Establishment and Consent for Operation from KSPCB and environmental 

clearance from MoEF , Govt. of India or the Dept of Forest, Ecology & Environment, Govt . of Karnataka, if applicable . 
Employment: The Company shall comply with the provisions of IT Policy of the State of Govt. of Karnataka with respect to 
local employment on the project. Prepare a plan for development of Human Resources required for the project, train local 
people. A copy of Human Resources Development plan shall be sent to the Commissioner for Industrial Development & 
Director of Industries and Commerce formonitoring. 
Vendor Development: Wherever there is scope for vendor development for the project, the company shall prepare a vendor 
development plan , develop local vendors and procure the required inputs , components and sub -assemblies from these local 
vendor units. A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring . 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013 . A copy of such projects shall 

be sent to the Commissioner for Industrial Development & Director of Industries and Commerce for monitoring . 
5 . Others : 

a ) The company shall adopt rainwater harvesting, waste water recycling and water conservation techniques. Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. 
of India . 
As part of“Ease of Doing Business” Government vide order No. Ci 89 SPI 2013 , Dated : 20 . 12 .2014 has accorded 
approval to operationalise e -Udyami Phase Il for obtaining various clearances / approvals / licenses etc . through 
common e -platform for the projects approved through District Level Single Window Clearance Committee 
( DLSWCC ) or State Level Single Window Clearance Committee ( SLSWCC ) or State High Level Clearance 

Committee (SHLCC ) w .e .f. 01.01.2015 . 
d ) The approvals / NOCs of following Departments have been covered under Phase II of e-Udyami. 

i. Karnataka Industrial Areas Development Board . 

Karnataka Small Scale Industries Development Corporation . 
Karnataka State Pollution Control Board . 
Factories, Boilers , Industrial Safety and Health Department 
Industries and Commerce Department 
Town Planning Department and Local Planning Authorities 

Municipal Administration Department 
viii. BESCOM /GESCOM /HESCOM /CESCOM /MESCOM 
ix. Karnataka State Fire and Emergency Services Department 

X . Water Resources Department 
The login and passwords which are used for filing application through e-Udyami Phase I are also applicable for filing 
application through e -Udyami Phase II . E -Udyami Phase || web application may be accessed through 
www .ebizkarnataka .gov.in and online application along with necessary documents may please be filed for any of 
above Departments approval / NOCs. 
Karnataka Udyog Mitra (KUM ) would provide the necessary escort services for the speedy implementation of your 
project. You are requested to inform the progress made in the implementation of the project every quarter in the 

proforma. 
This approval is valid for a period of two years from the date of issue of this Government Order . 
PR - 272 

By Order and in the name of the Governor ofKarnataka 
SC - 10 

NAGARATHNAMMA .G 
Desk Officer ( Technical Cell), 
Commerce & Industries Department. 


e ) 


The la 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 


& ୪୪ 


Sub : 


COMMERCE AND INDUSTRIES SECRETARIAT 
Approval to the proposal of M /s. Ritnand Balved Education Trust to establish “University ” at Beerasandra and 
Alurududdanahally Villages, Kundana Hobli, Devanahalli Taluk, Bengaluru Rural District. 
1) Proceedings of the 47th Land Audit Committee (LAC )meeting held on 23.01.2018 . 
2) Proceedings of the 106th State Level Single Window Clearance Committee (SLSWCC ) meeting 

held on 30.01. 2018 . 


Read : 


PREAMBLE : 


M /s. Ritnand Balved Education Trust has proposed to establish (University ” with an investment of Rs. 120 .63 crore , 
generating employment to about 400 persons at Beerasandra and Alurududdanahally Villages , Kundana Hobli, Devanahalli Taluk, 
Bengaluru Rural District.. 

In the 47th Land Audit Committee meeting held on 23 .01.2018 , the Committee , resolved to recommend to SLSWCC for 
approval of the project of M /s . Ritnand Balved Education Trust to establish "University ” in 20 Acres of land to be purchased U /s 109 of 
KLR Act at Sy. Nos. 17 /1, 17 /4 , 1715 , 17/6 , 17/17 , 18 , 19/1, 19/3, 19/4 , 21/3, 22 /3, 27 /2 of Beerasandra Village and Sy. Nos . 227/ 1, 
227 /2 , 257 /2 of Alurududdanahally Village , Kundana Hobli, Devanahalli Taluk , Bengaluru Rural District, subject to conformity of the land 
use as per zoning regulation ofLPA . 

The proposal was examined & approved in the 106th State Level Single Window Clearance Committee ( SLSWCC ) Meeting 
held on 30 .01.2018 . 


Government has examined the recommendations made by the SLSWCC in all aspects . 


Hence the following order . 


GOVERNMENT ORDER NO . CI 39 SPI 2018 , BENGALURU , DATED : 08 .02. 2018 


Government is pleased to accord in - principle approval to the investment proposal of M /s. Ritnand Balved Education Trust to 
establish "University ” with an investment of Rs. 120 .63 crore, generating employment to about 400 persons at Beerasandra and 
Alurududdanahally Villages , Kundana Hobli, Devanahalli Taluk , Bengaluru Rural District with the following infrastructure assistances , 
incentives and concessions: 
Land 

20 Acres of land to be purchased U /s 109 ofKLR Act at Sy . No . 17 / 1, 17 /4 , 17/5 , 17 /6 , 17/7 , 18 , 
19 /1 , 1973, 1974 , 21/3, 22/3 , 27 /2 of Beerasandra Village and Sy. No. 227 /1, 227 /2 , 257 /2 of 
Alurududdanahally Village , Kundana Hobli, Devanahalli Taluk, Bengaluru Rural District, subject 

to conformity of the land use as per zoning regulation of LPA 
Water 

400000 LPD from KIADB 
Power 

1500 KVA from BESCOM 
Incentives & Concessions : As per applicable Policy of the State 
Sanction of the above infrastructure assistances, incentives and concessions is subject to the following terms and 
conditions : 
1. Environment: The company to obtain Consent for Establishment and Consent for Operation from KSPCB and environmental 

clearance from MoEF , Govt . of India or the Dept of Forest, Ecology & Environment, Govt . of Karnataka, if applicable . 
Employment: The Company shall comply with the provisions of applicable Policy of the State of Govt. of Karnataka with 
respect to local employment on the project. Prepare a plan for development of Human Resources required for the project, 
train local people. A copy of Human Resources Development plan shall be sent to the Commissioner for Industrial 
Development & Director of Industries and Commerce for monitoring . 
Vendor Development: Wherever there is scope for vendor development for the project, the company shall prepare a vendor 
development plan , develop local vendors and procure the required inputs , components and sub -assemblies from these local 
vendor units . A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013 . A copy of such projects shall 
be sent to the Commissioner for Industrial Development & Director of Industries and Commerce for monitoring . 
Others : 
a ) The company shall adopt rainwater harvesting, waste water recycling and water conservation techniques. Zero 

discharge facility should be adopted wherever applicable. 
b ) The company shall take all statutory and other necessary clearances from the competent authorities including Govt. of 

India . 


3 . 


£8£ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 


ಭಾಗ ೧ 


c) As part of “ Ease of Doing Business” Government vide order No. Ci 89 SPI 2013, Dated : 20. 12. 2014 has accorded 

approval to operationalise e -Udyami Phase II for obtaining various clearances / approvals / licenses etc . through 
common e-platform for the projects approved through District Level Single Window Clearance Committee (DLSWCC ) or 
State Level Single Window Clearance Committee ( SLSWCC ) or State High Level Clearance Committee (SHLCC ) w .e.f. 

01.01. 2015 . 
d ) The approvals / NOCs of following Departments have been covered under Phase II of e -Udyami. 

Karnataka Industrial Areas Development Board . 
ii. Karnataka Small Scale Industries Development Corporation . 

Karnataka State Pollution Control Board . 
Factories , Boilers , Industrial Safety and Health Department 
Industries and Commerce Department 
Town Planning Department and Local Planning Authorities 

Municipal Administration Department 
viii. BESCOM /GESCOM /HESCOM /CESCOM /MESCOM 
ix . Karnataka State Fire and Emergency Services Department 

X . Water Resources Department 
e ) The login and passwords which are used for filing application through e -Udyami Phase I are also applicable for filing 

application through e -Udyami Phase II. E -Udyami Phase Il web application may be accessed through 
www .ebizkarnataka .gov. in and online application along with necessary documents may please be filed for any of above 

Departments approval / NOCs . 
f) Karnataka Udyog Mitra (KUM ) would provide the necessary escort services for the speedy implementation of your 

project. You are requested to inform the progress made in the implementation of the project every quarter in the 

proforma. 

This approval is valid for a period of two years from the date of issue of this Government Order. 
PR – 273 

By Order and in the name of the Governor of Karnataka 
SC - 10 

NAGARATHNAMMA . G 
Desk Officer (Technical Cell ), 
Commerce & Industries Department. 


COMMERCE AND INDUSTRIES SECRETARIAT 
Sub : Amendment to the earlier approved project proposal of M /s. Sterling Tools Ltd – reg . 
Read : 1) Proceedings of the 103rd State Level Single Window Clearance Committee (SLSWCC ) meeting held on 

04. 10 . 2017 
2 ) Government Order No. Cl 216 SPI 2017, Dated : 17. 10 .2017 . 
3) Proceedings of the 106th State Level Single Window Clearance Committee (SLSWCC ) meeting held on 

30 .01. 2018 
PREAMBLE : 

The project proposal of M /s. Sterling Tools Ltd . was accorded approval in the 103 d SLSWCC meeting held on 04. 10. 2017 to 
establish "Fasteners ” with an investment of Rs. 227 .03 crore in 9 acre of land at Plot Nos . 109 & 110 of Vemgal KIADB Industrial Area , 
Kolar Taluk and District and Government Order read at (1 ) above was issued. 

Now , the company vide letter dated : 11.01.2018 has informed that they have taken the position of the said plots on 
08 .01. 2018 from KIADB and found that an extent of 0 . 54 acre of land which is adjoining to the allotted plot No. 109 is available and it is 
objecting the entrance and boundary of the plot and requested for approval for additional land of 0 .54 acre adjoining to plot No. 109 & 
110 of Vemagal KIADB Industrial Area, Kolar Taluk & District. 

In the 47th Land Audit Committee meeting held on 23 .01. 2018 , the Committee , resolved to recommend to SLSWCC for 
allotment of additional 0.54 acre of land adjoining to Plot No . 109 & 110 in Vemgal KIADB Industrial Area , Kolar Taluk and District, along 
with already approved land of 9 acres. 

The proposal was examined & approved in the 106th State Level Single Window Clearance Committee (SLSWCC ) Meeting 
held on 30 .01.2018 

Government has examined the recommendations made by the State Level Single Window Clearance Committee in all 
aspects . 

Hence the following order . 


287 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 


& 82 


GOVERNMENT ORDER No . Cl 216 SPI 2017, BENGALURU , DATED: 08.02.2018 
Government is pleased to approve for allotment of additional 0 .54 acre of land adjoining to Plot No. 109 & 110 in Vemgal 
KIADB Industrial Area, Kolar Taluk & District, along with already approved land of 9 acres vide Government Order read at (2) above. 

All other terms and conditions indicated in the Government order No. Cl 216 SPI 2017 , dated: 17 . 10 . 2017 remain unaltered . 
PR - 274 

By Order and in the name of the Governor of Karnataka 
SC - 10 

NAGARATHNAMMA . G 
Desk Officer (Technical Cell), 
Commerce & Industries Department. 


Sub : 


Read : 


COMMERCE AND INDUSTRIES SECRETARIAT 
Amendment to the earlier approved project proposal of M /s. Cornerstone Supply Chain 
Solutions Pvt Ltd – reg 
1) Proceedings of the 105th State Level Single Window Clearance Committee (SLSWCC ) meeting 

held on 30. 12.2017 . 
2 ) Government Order No. CI 18 SPI 2018 , Dated : 08 .01. 2018 . 
3) Proceedings of the 106th State Level Single Window Clearance Committee (SLSWCC ) meeting 

held on 30 .01. 2018 . 


PREAMBLE : 


The project proposal of M /s. Cornerstone Supply Chain Solutions Pvt Ltd . was accorded approval in the 105th SLSWCC 
meeting held on 30 . 12 .2017 , to establish “ Integrated Industrial Park ” with an investment of Rs. 451.20 crore in 296 acre 20 gunta of 
land at Sy. No . 1, 2, 4 , 5 , 6 , 7 , 8, 9 (with all sub -numbers) and 10 of Shantanapura Village, Hoskote Taluk , Bengaluru Rural District to be 
acquired and allotted by KIADB as SUC on consent basis and Government Order was issued vide No . CI 18 SPL 2018 , 
dated : 08 .01.2018 read at (2) above . 

Now , the Promoter of the company in their letter dated : 12 .01. 2018 have informed that they have been able to obtain 100 % 
consent from the land owners which is required for the project and the land owners would receive compensation from company and an 
undertaking will be given by the farmers that they would not claim any compensation from KIADB for the land acquired for the project 
and requested to amend SLSWCC approval and to incorporate the following : 

" KIADB to acquire the land by collecting only Service Charges as the compensation to the land owners will be directly paid by 
the company wherever the consent is produced " . 

The proposal was examined & approved in the 106th State Level Single Window Clearance Committee ( SLSWCC ) Meeting 
held on 30 .01. 2018 to include in the Government order as follows: 

"As regards request of the company that KIADB to collect only service charges from the project promoters for the land for 
which they have provided consent of the land owners , the Committee resolved to inform KIADB to collect charges as per KIADB norms". 

Government has examined the recommendations made by the State Level Single Window Clearance Committee in all 
aspects . 
Hence the following order. 

GOVERNMENT ORDER NO . CI 18 SPI 2017, BENGALURU , DATED : 14 .02. 2018 


Government is pleased to approve to include in the Government Order read at reference (2 ) above as follows: 

" As regards request of the company that KIADB to collect only service charges from the project 
promoters for the land for which they have provided consent of the land owners , the Committee resolved to 

inform KIADB to collect charges as per KIADB norms" . 

All other terms and conditions indicated in the Government order No. CI 18 SPI 2018 , dated : 08 .01. 2018 read at (2 ) above , 
remain unaltered . 
PR - 275 

By Order and in the name of the Governor of Karnataka 
SC - 10 

NAGARATHNAMMA .G 
Desk Officer (Technical Cell ), 
Commerce & Industries Department. 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಶಂಕರ, ಪ್ರಥಮ ದರ್ಜೆ ಸಹಾಯಕರು, ಖಜಾನೆ ಇಲಾಖೆ , ನವಲಗುಂದ, ಇವರ ವಿರುದ್ಧ ಇಲಾಖಾ ವಿಚಾರಣೆ 

ದಂಡನೆ ವಿಧಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 


೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 


ಭಾಗ ೧ 


ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಆಇ 205 ಆಖಇ 2012, ದಿನಾಂಕ: 06 -12 -2012 . 

2) ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿದ ಕರ್ನಾಟಕ ಉಪಲೋಕಾಯುಕ್ತ ಇವರ ಆದೇಶ ಸಂಖ್ಯೆ: 

LOK/INQ/14-A /501 /2012 , ದಿನಾಂಕ: 17 - 12 - 2012. 
3) ಅಪರ ನಿಬಂಧಕರು ( ವಿಚಾರಣೆಗಳು - 1), ಕರ್ನಾಟಕ ಲೋಕಾಯುಕ್ತ ಇವರ ವಿಚಾರಣಾ ವರದಿ 

ದಿನಾಂಕ: 17 - 06 - 2017, 
4) ಮಾನ್ಯ ಉಪಲೋಕಾಯುಕ್ತ -1 ರವರ ಶಿಫಾರಸ್ಸು ಮಾಡಿದ ಪತ್ರ ಸಂಖ್ಯೆ: LOKIARE-1/ENQ-501/2012 , 

ದಿನಾಂಕ: 27 - 06 - 2017, 
5) ಆಪಾದಿತ ನೌಕರರಿಗೆ ಎರಡನೇ ಕಾರಣ ಕೇಳುವ ನೋಟೀಸ್ ಜಾರಿ ಮಾಡಿದ ದಿನಾಂಕ: 25 - 07 - 2017. 

6) ಎರಡನೇ ಕಾರಣ ಕೇಳುವ ನೋಟೀಸ್‌ ಆಪಾದಿತ ನೌಕರರು ನೀಡಿರುವ ಸಮಜಾಯಿಷಿ ದಿನಾಂಕ: 21 - 10 - 2017, 
ಪ್ರಸ್ತಾವನೆ : 
- ಶ್ರೀ ಶಂಕರ, ಪ್ರಥಮ ದರ್ಜೆ ಸಹಾಯಕರು, ಖಜಾನೆ ಇಲಾಖೆ, ಇವರು ನವಲಗುಂದದ ಉಪ ಖಜಾನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಕು : ನಜಾಮ್ ಭಾನು ಬಿ. ಮೂರ್ನಾಳ ಸಹಾಯಕ ಶಿಕ್ಷಕಿ ಇವರ ವೈದ್ಯಕೀಯ ವೆಚ್ಚ ಮರುಪಾವತಿಯ ಮೊತ್ತದ ಬಿಲ್ಲನ್ನು ಪಾಸು ಮಾಡಲು 
7. 2000/ - ಗಳ ಲಂಚದ ಬೇಡಿಕೆಯಿಟ್ಟ ಆರೋಪಕ್ಕಾಗಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಕ. ನಾ . ಸೇ .( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 11 ರಂತೆ ವಿಚಾರಣೆ ನಡೆಸಲು ಪ್ರಕರಣವನ್ನು ಇದೇ ನಿಯಮಗಳ ನಿಯಮ 14 - ಎ ರನ್ವಯ ಮೇಲೆ ಓದಲಾದ(1) ರ 
ದಿ: 06 -12 - 2012ರ ಆದೇಶದಲ್ಲಿ ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲಾಯಿತು. ಉಪ ಲೋಕಾಯುಕ್ತರ ಮೇಲೆ ( 2) ರಲ್ಲಿ ಓದಲಾದ 
ದಿನಾಂಕ: 17 -12 - 2012ರ ಆದೇಶದಲ್ಲಿ ವಿಚಾರಣಾಧಿಕಾರಿಯಾಗಿ ನೇಮಕಗೊಂಡ ಅಪರ ನಿಬಂಧಕರು , ವಿಚಾರಣೆಗಳು - 1 ಅವರ ಮೇಲೆ ( 3) ರಲ್ಲಿ 
ಓದಲಾದ ದಿನಾಂಕ: 17 - 06 - 2017ರ ವಿಚಾರಣಾ ವರದಿ ಸಲ್ಲಿಸಿ, ಇವರ ವಿರುದ್ಧದ ಆರೋಪಗಳು ಸಾಬೀತಾಗಿರುವುದಾಗಿ ವರದಿ ನೀಡಿರುತ್ತಾರೆ. 

ವಿಚಾರಣಾ ವರದಿಯಲ್ಲಿ ಫಿರ್ಯಾದುದಾರರಾದ ದಿ: ಬಷೀರ್ ಅಹಮದ್ ರವರು 
ಕು : ನಜಾಮ್ ಭಾನು ಬಿ. ಮೂರ್ನಾಳ, ಸಹಾಯಕ ಶಿಕ್ಷಕಿ ಇವರ ತಂದೆಯಾಗಿದ್ದು , ಕು : ನಜಾಮ್ ಭಾನು 
ಬಿ . ಮುರ್ನಾಳ, ಸಹಾಯಕ ಶಿಕ್ಷಕಿ ಇವರು ಅವರ ವೈದ್ಯಕೀಯ ವೆಚ್ಚದ ಬಿಲ್ಲುಗಳನ್ನು ಸಲ್ಲಿಸಿದ್ದು, ಅದೆ 
ಮರುಪಾವತಿ ಸಂಬಂಧ ಚೆಕ್ಕನ್ನು ವಿತರಿಸುವಂತೆ ಕೋರಿದ್ದು , ಆ ಸಂಬಂಧ ಆಪಾದಿತರು ಬಿಲ್ಲನ್ನು ಪಾಸು 
ಮಾಡಲು 7. 2000 /- ಗಳ ಅಕ್ರಮ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಫಿರ್ಯಾದುದಾರರಿಗೆ ಹಣ ನೀಡುವುದು 
ಇಷ್ಟವಿಲ್ಲದ ಕಾರಣ ಧಾರವಾಡ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿರುತ್ತಾರೆ. ಸದರಿ 
ದೂರಿನ ಆಧಾರದ ಮೇಲೆ ಆಪಾದಿತರ ಮೇಲೆ ಕೇಸನ್ನು ದಾಖಲಿಸಲಾಗಿರುತ್ತದೆ. ಅದರಂತೆ ಇವರ ವಿರುದ್ದ 
ಟ್ರ್ಯಾಪ್ ಪಂಚನಾಮೆ ತಯಾರಿಸಿದ್ದು, ಇಬ್ಬರು ಪಂಚರು, ಫಿರ್ಯಾದುದಾರರು ಮತ್ತು ನೆರಳು 
ಸಾಕ್ಷಿಯೊಂದಿಗೆ ಕಛೇರಿಗೆ ಹೋಗಿ ಆಪಾದಿತರಿಗೆ ಬಿಲ್ಲಿನ ಬಗ್ಗೆ ವಿಚಾರಿಸಿ ಚೆಕ್ಕು ತಯಾರಿದೆಯೇ ಎಂಬ ಬಗ್ಗೆ 
ಕೇಳಲಾಗಿ, ಆಪಾದಿತ ಫಿರ್ಯಾದುದಾರರಿಗೆ ಬಾಕಿ ಅಕ್ರಮ ಸಂಭಾವನೆ ತಂದಿರುವ ಕುರಿತು ವಿಚಾರಿಸಿದ್ದು, 
ಫಿರ್ಯಾದುದಾರರು ದೋಷಪೂರಿತ ಕೆ. 2000/ - ನೋಟುಗಳನ್ನು ಆಪಾದಿತರಿಗೆ ನೀಡಿದ್ದು ಆಪಾದಿತರು 
ಅದನ್ನು ಸ್ವೀಕರಿಸಿದ್ದು, ಕೂಡಲೇ ಫಿರ್ಯಾದುದಾರರು ಲೋಕಾಯುಕ್ತ ಪೊಲೀಸರಿಗೆ ಸಂಜ್ಞೆಯನ್ನು ನೀಡಿದ್ದು, 
ಲೋಕಾಯುಕ್ತ ಪೊಲೀಸರು ಆಪಾದಿತರನ್ನು ರೆಡ್ - ಹ್ಯಾಂಡೆಡ್ ಆಗಿ ಸೆರೆಹಿಡಿದಿರುತ್ತಾರೆ . ಮುಂದುವರಿದ 
ತನಿಖೆಯಲ್ಲಿ ಆಪಾದಿತರ ವಿರುದ್ದ ಸೆಷನ್ ನ್ಯಾಯಾಲಯ , ಧಾರವಾಡ ಇಲ್ಲಿ ಚಾರ್ಜ ಶೀಟ್ ತಯಾರಿಸಿ, 
ವರದಿಯನ್ನು ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿರುತ್ತಾರೆ . 

ದೋಷಪೂರಿತ ಹಣವನ್ನು ಸಮೀಕರಿಸಿರುವ ಕುರಿತು ಆಪಾದಿತರು ವಿಚಾರಣೆಯಲ್ಲಿ ಸಾಕ್ಷಿ 
ನುಡಿದಿರುವಂತೆ ಕು : ನಜಾಮ್ ಭಾನು ಬಿ. ಮೂರ್ನಾಳ, ಸಹಾಯಕ ಶಿಕ್ಷಕಿರವರಿಗೆ ಸಂಬಂಧಿಸಿದ 
ವೈದ್ಯಕೀಯ ವೆಚ್ಚದ ಮರುಪಾವತಿ ಬಿಲ್ಲುಗಳು ಕಛೇರಿಯಲ್ಲಿ ಸ್ವೀಕೃತವಾಗಿದ್ದು, ಕ್ಲಮಿನ ಮೊತ್ತ ಮತ್ತು 
ಅನುಮೋದಿತವಾಗಿರುವ ಮೊತ್ತ ತಾಳೆಯಾಗುತ್ತಿಲ್ಲವಾದ ಕಾರಣ, ಅದರಂತೆ ಹಿಂಬರಹವನ್ನು ಮುಖ್ಯ 
ಲೆಕ್ಕಿಗರಿಗೆ ಕಳುಹಿಸಿದ್ದು, ನಂತರ ಕಡತವನ್ನು ಸಹಾಯಕ ಖಜಾನಾಧಿಕಾರಿಗಳಿಗೆ ಕಳುಹಿಸಲಾಗಿತ್ತು. 
ಆಪಾದಿತರು ಹೇಳಿಕೆಯಲ್ಲಿ, ದಿ: 25 -03 - 2011ರಂದು ನಾಲ್ಕು ಮಂದಿ ಅವರ ಬಳಿ ಬಂದು ಒತ್ತಾಯವಾಗಿ 
ಅವರನ್ನು ಸೆರೆಹಿಡಿದಿದ್ದು, ಅದರಲ್ಲಿ ಒಬ್ಬರು ಹಣವನ್ನು ಅವರ ಜೇಬಿನಲ್ಲಿರಿಸಿ ನಂತರ ಸದರಿ ಹಣವನ್ನು 
ತೆಗೆಯುವಂತೆ ಮಾಡಿ ನಂತರ ಅವರ ಕೈಗಳನ್ನು ದ್ರಾವಣದಿಂದ ತೊಳಿಸಲಾಯ್ತು ಎಂದು ತಿಳಿಸಿರುತ್ತಾರೆ. ಈ 
ಪ್ರಕರಣದಲ್ಲಿ ಫಿರ್ಯಾದುದಾರರಾದ ಶ್ರೀ ಬಷೀರ್ ಅಹಮದ ರವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿರುವುದಿಲ್ಲ. 
ಸಮನ್ಸ್‌ಗಳನ್ನು ಸಾಕ್ಷಿದಾರರುಗಳಿಗೆ ಕಳುಹಿಸಿದಾಗ , ಫಿರ್ಯಾದುದಾರರು ಜೀವಂತವಾಗಿರುವುದಿಲ್ಲವೆಂದ, 
ವರದಿ ನೀಡಿರುತ್ತಾರೆ. ಆದುದರಿಂದ ಫಿರ್ಯಾದುದಾರರು ಜೀವಂತವಿಲ್ಲದಿರುವುದರಿಂದ ಅವರನ್ನು 
ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸದೇ ಇರುವುದೆಂಬ ಮಂಡನಾಧಿಕಾರಿಗಳು ಸಲ್ಲಿಸಿರುವ ವರದಿಯನ್ನು 
ಒಪ್ಪಿಕೊಳ್ಳಬಹುದಾಗಿದೆ. 

ಪ್ರಕರಣದಲ್ಲಿನ ಮೂರು ಸಾಕ್ಷಿಗಳ ವಿಚಾರಣೆಯಲ್ಲಿನ ಪಾಟಿ ಸವಾಲಿನಲ್ಲಿ ಅವರುಗಳು ಸಾಕ್ಷಿಗಳನ್ನು 
ನುಡಿದಿರುವಂತೆ, ಟ್ರ್ಯಾಪ್ ದಿವಸ ಪಂಚರುಗಳು ಫಿರ್ಯಾದುದಾರರ ಮತ್ತು ಪೊಲೀಸ್ ಸಿಬ್ಬಂದಿಯೊಂದಿಗೆ 


ಭಾಗ ೧ 


೬೪೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 
ಆಪಾದಿತರ ಕಛೇರಿ ಬಳಿ ಹೋಗಿದ್ದು, ಪೊಲೀಸ್ ಅಧಿಕಾರಿಯವರು ಫಿರ್ಯಾದುದಾರರನ್ನು ನೆರಳು 
ಸಾಕ್ಷಿಯೊಂದಿಗೆ ಆಪಾದಿತರ ಕಛೇರಿಗೆ ಕಳುಹಿಸಿದ್ದು , ಸ್ವಲ್ಪ ಸಮಯದ ನಂತರ ಫಿರ್ಯಾದುದಾರರು ಅವರ 
ಮುಖವನ್ನು ಕರ್‌ಚೀಫ್‌ನಿಂದ ಒರೆಸಿಕೊಳ್ಳುವಂತೆ ಮಾಡಿ ಸಂಜ್ಞೆಯನ್ನು ನೀಡಿದ್ದು , ಕೂಡಲೇ 
ಫಿರ್ಯಾದುದಾರರು ಪೊಲೀಸ್ ಅಧಿಕಾರಿಯೊಂದಿಗೆ ಆಪಾದಿತರ ಬಳಿ ಹೋಗಿದ್ದು, ಫಿರ್ಯಾದುದಾರರು 
ಆಪಾದಿತರನ್ನು ತೋರಿಸಿ ಇವರು ಅವರ ಬಳಿಯಿಂದ ಹಣ ಪಡೆದಿರುವುದಾಗಿ ತಿಳಿಸಿದ್ದು, ಪೊಲೀಸ್ 
ಅಧಿಕಾರಿಯವರು ಆಪಾದಿತರನ್ನು ಸೆರೆಹಿಡಿದಿದ್ದು ನಂತರ ಅವರ ಎರಡು ಕೈಗಳನ್ನು ಸೋಡಿಯಂ 
ಕಾರ್ಬೋನೇಟ್ ದ್ರಾವಣದಲ್ಲಿ ತೊಳೆದಾಗ ಎರಡು ಕೈಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬಗ್ಗೆ 
ಆಪಾದಿತರನ್ನು ಕೇಳಲಾಗಿ, ಆಪಾದಿತರು ಅಕ್ರಮ ಹಣ ಅವರ ಟಿ - ಶರ್ಟ್ ಜೇಬಿನಲ್ಲಿದ್ದು, ನಂತರ ಹಣವನ್ನು 
ಅವರ ಜೇಬಿನಿಂದ ತೆಗೆದು ನೋಟಿನ ಕ್ರಮ ಸಂಖ್ಯೆಗಳನ್ನು ತಾಳೆ ಮಾಡಿದಾಗ ಅವುಗಳು ಟ್ರ್ಯಾಪ್ 
ಪಂಚನಾಮೆಯಲ್ಲಿ ಫಿರ್ಯಾದುದಾರರಿಗೆ ಒಪ್ಪಿಸಲಾಗಿದ್ದ ನೋಟುಗಳೆಂದು ಖಚಿತಪಡಿಸಿಕೊಂಡು, ಸದರಿ 
ಅಕ್ರಮ ಹಣವನ್ನು ಆಪಾದಿತರಿಂದ ವಶಪಡಿಸಿಕೊಂಡು ಅದನ್ನು ಮುಚ್ಚಿದ ಲಕೋಟೆಯಲ್ಲಿರಿಸಲಾಗಿರುತ್ತದೆ. 
ಹಾಗೆಯೇ ಅವರ ಟಿ - ಶರ್ಟ್ನ್ನು ಸಹ ವಶಪಡಿಸಿಕೊಂಡಿದ್ದು, ಅದನ್ನು ಸೋಡಿಯಂ ಕಾರ್ಬೋನೇಟ್ 
ದ್ರಾವಣದಲ್ಲಿ ತೊಳೆದಾಗ ಟಿ -ಶರ್ಟ್ ಸಹ ಗುಲಾಬಿ ಬಣ್ಣಕ್ಕೆ ತಿರುಗಿರುತ್ತದೆ. ಮುಂದುವರೆದ ಪಾಟಿ 
ಸವಾಲಿನಲ್ಲಿ ಸಾಕ್ಷಿದಾರರು ತಿಳಿಸಿರುವಂತೆ ಆಪಾದಿತರು ಹಣ ಕೇಳದೇ ಇದ್ದರೂ ಫಿರ್ಯಾದುದಾರರು 
ಒತ್ತಾಯವಾಗಿ ಆಪಾದಿತರ ಟಿ - ಷರ್ಟ್ ಜೇಬಿಗೆ ಹಣ ಇಟ್ಟಿರುವುದು ಕುರಿತ ಸಲಹೆಯನ್ನು 
ನಿರಾಕರಿಸಿರುತ್ತಾರೆ. ಮುಂದುವರೆದು ಆಪಾದಿತರು ರಕ್ಷಣಾ ಸಾಕ್ಷಿಯನ್ನು ಹಾಗೂ ಫಿರ್ಯಾದುದಾರರು ಮತ್ತು 
ನೆರಳು ಸಾಕ್ಷಿಗಳ ಪಾಟಿ ಸವಾಲಿನಲ್ಲಿ ನೀಡಿದ ಸಾಕ್ಷಿಗಳನ್ನು ಪರಿಶೀಲಿಸಿದ ಲೋಕಾಯುಕ್ತ ಪೊಲೀಸರು, 
ತನಿಖೆಯಲ್ಲಿ ದೋಷಪೂರಿತ ಹಣವನ್ನು ಆಪಾದಿತರು ಸ್ವೀಕರಿಸಿದ್ದು , ಆಪಾದಿತರ ಎರಡು ಕೈಗಳನ್ನು 
ಸೋಡಿಯಂ ಕಾರ್ಬೋನೇಟ್ ದ್ರಾವಣದಲ್ಲಿ ತೊಳೆದಾಗ ಎರಡು ಕೈಗಳು ಗುಲಾಬಿ ಬಣ್ಣಕ್ಕೆ ತಿರುಗಿರುತ್ತದೆ. 
ಮತ್ತು ಅದು ರಾಸಾಯನಿಕ ತಜ್ಞರು ಅದನ್ನು ದೃಢೀಕರಿಸಿರುತ್ತಾರೆ. ಆದುದರಿಂದ ಆಪಾದಿತರ ವಿರುದ್ಧ 
ಆರೋಪವನ್ನು ಶಿಸ್ತು ಪ್ರಾಧಿಕಾರ ಸಾಬೀತುಪಡಿಸಿರುವ ಹಿನ್ನೆಲೆಯಲ್ಲಿ ಟ್ರಾಪ್ ಸಮಯದಲ್ಲಿ ಆಪಾದಿತರು 
ಫಿರ್ಯಾದುದಾರರಿಂದ ಅಕ್ಷಮ ಸಂಭಾವನೆ ಪಡೆಯುವ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ 
ಪೊಲೀಸರಿಗೆ ಸಿಕ್ಕಿಬಿದ್ದಿರುವುದರಿಂದ ಕ. ನಾ .ಸೇ (ನಡತೆ) ನಿಯಮಗಳು 1957ರ ನಿಯಮ 3(1) (i) ಮತ್ತು 
(ii) ರನ್ವಯ ತೀವ್ರವಾದ ದುರ್ನಡತೆ ಎಸಗಿರುವುದರಿಂದ ಇವರ ವಿರುದ್ಧ ಆರೋಪ ಸಾಭಿತಾಗಿರುವುದಾಗಿ 
ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿ ನೀಡಿದ್ದಾರೆ. 

ಅದರಂತೆ ಮೇಲೆ ಓದಲಾದ (5) ರಲ್ಲಿ ಮಾನ್ಯ ಉಪ ಲೋಕಾಯುಕ್ತ ಶಿಫಾರಸ್ಸನ್ನು ಹಾಗೂ 
ವಿಚಾರಣಾ ವರದಿಯ ಪ್ರತಿಯನ್ನು ಎರಡನೇ ಕಾರಣ ಕೇಳುವ ನೋಟೀಸು ಮೂಲಕ ಆರೋಪಿತರಿಗೆ 
ದಿ: 25 - 07 - 2017ರಂದು ಜಾರಿಗೊಳಿಸಲಾಗಿತ್ತು . ಇದಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರಲ್ಲಿ ಓದಲಾದ 
ದಿನಾಂಕ: 30 -10 - 2017ರ ಉತ್ತರದಲ್ಲಿ ಆರೋಪಿತ ಶ್ರೀ ಶಂಕರ , ಪ್ರಥಮ ದರ್ಜೆ ಸಹಾಯಕರು ತಮ್ಮ 
ಸಮಜಾಯಿಷಿಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಆರೋಪಿತರ ಸಮಜಾಯಿಷಿಯನ್ನು ಪರಿಶೀಲಿಸಲಾಗಿ 
ಆಪಾದಿತರ ಅಹವಾಲನ್ನು ಮತ್ತು ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಲಾಗಿ 
ಆರೋಪಿತರು ತಮ್ಮ ಸಮಜಾಯಿಷಿಯಲ್ಲಿ ತಿಳಿಸಿರುವಂತೆ ವಿಚಾರಣಾಧಿಕಾರಿಗಳು ಪ್ರಕರಣದಲ್ಲಿಯ ಬಹಳಷ್ಟು 
ನಿಜವಾದ ವಿಚಾರಗಳನ್ನು ಪರಾಂಬರಿಸದೆ ಮತ್ತು ಅವರು ಸಲ್ಲಿಸಿರುವ ದಾಖಲೆಗಳು ಹಾಗೂ ವಿಚಾರಣೆಯ 
ಅಹವಾಲನ್ನು ಗಣನೆಗೆ ತೆಗೆದುಕೊಳ್ಳದೇ ಕೆಳಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ ತನಿಖಾ 
ವರದಿಯನ್ನು ಪತ್ರ ಪರಿಗಣಿಸಿ ಅವರ ಮೇಲಿನ ಆರೋಪ ರುಜುವಾತಾಗಿದೆ ಎಂದು ವರದಿಯಲ್ಲಿ 
ಹೇಳಿರುವುದು ಇವರಿಗೆ ಅನ್ಯಾಯ ಮಾಡಿದಂತಾಗಿದೆ. ಪ್ರಕರಣದಲ್ಲಿ ಯಾವುದೇ ಲಂಚದ ಹಣ ಕುರಿತು 
ಬೇಡಿಕೆ ಇರುವುದಿಲ್ಲ ಮತ್ತು ಪ್ರಕರಣದಲ್ಲಿ ಆರೋಪಗಳಿಗೆ ಸಂಪರ್ಕ ಕಲ್ಪಿಸಲು ಯಾವುದೇ 
ಪುರಾವೆಗಳಿರುವುದಿಲ್ಲ ಎಂದು ತಿಳಿಸುತ್ತಾ ಇಲಾಖಾ ವಿಚಾರಣೆಯನ್ನು ಕೈ ಬಿಟ್ಟು ಇವರನ್ನು 
ದೋಷಮುಕ್ತನೆಂದು ಆದೇಶ ಹೊರಡಿಸಲು ವಿನಂತಿಸಿದ್ದಾರೆ. ಸದರಿಯವರ ಸಮಜಾಯಿಷಿಯನ್ನು 
ಪರಿಶೀಲಿಸಿದಾಗ ಅದರಲ್ಲಿ ಅವರು ನೀಡಿರುವ ಅಂಶಗಳಲ್ಲಿ ಯಾವುದೇ ಹೊಸ ಅಂಶಗಳು ಕಂಡುಬರದ 
ಕಾರಣ ಲೋಕಾಯುಕ್ತರ ಶಿಫಾರಸ್ಸಿನಂತೆ ಇವರು ಫಿರ್ಯಾದುದಾರರಿಂದ ಅಕ್ರಮ ಹಣವನ್ನು ಪಡೆದು ಆ 
ಮೂಲಕ ಅಪ್ರಮಾಣಿಕವಾಗಿ ನಡೆದುಕೊಂಡು ಕರ್ತವ್ಯದಲ್ಲಿ ಸಂಪೂರ್ಣ ಸಮಗ್ರತೆ ಮತ್ತು ಭಕ್ತಿ 
ಕಾಯ್ದುಕೊಳ್ಳುವಲ್ಲಿ ಅವರು ವಿಫಲರಾಗಿದ್ದಾರೆ ಮತ್ತು ಗಂಭೀರ ಅಧಿಕೃತ ದುಷ್ಕೃತ್ಯವನ್ನು ಎಸಗಿ ಕ. ನಾ . ಸೇ 
( ನಡತೆ) ನಿಯಮಗಳು 1957ರ ನಿಯಮ 3 (1)(ii) ಮತ್ತು (i) ರನ್ನು ಉಲ್ಲಂಘಿಸಿರುವುದು ಸ್ಪಷ್ಟವಾಗಿ 
ಕಂಡುಬರುತ್ತದೆ. 

ಮುಂದುವರೆದು ಇದೇ ಆರೋಪಗಳ ಮೇಲೆ ಕರ್ನಾಟಕ ಲೋಕಾಯುಕ್ತರ ವಿಶೇಷ 
ನ್ಯಾಯಾಲಯದ ಕ್ರಿಮಿನಲ್ ವಿಶೇಷ ಪ್ರಕರಣ ಸಂ :ಸಿ . ಸಿ 03 /2012 ರಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ 
ಪ್ರಕರಣ ದಾಖಲಾಗಿದ್ದು ದಿ: 21 - 11 - 2013ರಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಿ ಶ್ರೀ ಶಂಕರ, ಪ್ರಥಮ ದರ್ಜೆ 
ಸಹಾಯಕರು, ಖಜಾನೆ ಇಲಾಖೆ ಇವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿರುತ್ತದೆ. ಇಲಾಖಾ 
ವಿಚಾರಣೆಯಲ್ಲಿ ಸರ್ಕಾರಿ ನೌಕರರ ವಿರುದ್ಧ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇದ್ದಾಗ 


R.NI. No. KARBIL/ 2001/ 47147 POSTAL REGN . No . RNP /KA BGS / 2202/ 2017 -19 
Licensed to post without prepayment WPP No . 297 


೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೮ 


ಭಾಗ ೧ 


ಅದೇ ಆರೋಪಗಳ ಮೇಲೆ ಶಿಸ್ತಿನ ಕ್ರಮ ಇಲಾಖಾ ವಿಚಾರಣೆ ನಡೆಸಬಹುದಾಗಿದೆ. ನ್ಯಾಯಾಲಯದಲ್ಲಿ 
ಹೂಡುವ ಪ್ರಕ್ರಿಯೆ ಹಾಗೂ ಇಲಾಖಾ ವಿಚಾರಣೆಯಲ್ಲಿ ಹೂಡುವ ಪ್ರಕ್ರಿಯೆ ಬೇರೆ ಬೇರೆ ಪ್ರಕ್ರಿಯೆಗಳಾಗಿವೆ 
ಈ ವಿಷಯದಲ್ಲಿ ದಿ: 27 - 09 - 1996ರಂದು ಸರ್ವೋಚ್ಚ ನ್ಯಾಯಾಲಯವು ರಾಜಸ್ಥಾನ ಸರ್ಕಾರ ವಿರುದ್ದ 
ಬಿ.ಕೆ. ಮೀನಾ ಮತ್ತು ಇತರರು ( 1966) 6 ಕೇಸಸ್ 471 ಪ್ರಕರಣದಲ್ಲಿ ತೀರ್ಪು ನೀಡಿದೆ. ಇಂತಹ 
ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಕೈಗೊಳ್ಳುವ ಕುರಿತು ಸುತ್ತೋಲೆ ಸಂ : ಡಿಪಿಎಆರ್ 
5 ಸೇಇವಿ 96 ದಿ: 02 - 01-1997ರಲ್ಲಿ ಸೂಚನೆಗಳನ್ನು ನೀಡಲಾಗಿದ್ದು, ಇಲಾಖಾ ವಿಚಾರಣೆಯಲ್ಲಿ ಇವರ 

ವಿರುದ್ಧದ ಆರೋಪವು ಸಾಬೀತಾಗಿರುತ್ತದೆ. 

ಈ ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸಿ, ಶ್ರೀ ಶಂಕರ, ಪ್ರಥಮ ದರ್ಜೆ ಸಹಾಯಕರು, ಖಜಾನೆ ಇಲಾಖೆ, ಅವರ ಉತ್ತರವನ್ನು ಒಪ್ಪಿಕೊಳ್ಳದೇ ಇವರು 
ವೈದ್ಯಕೀಯ ವೆಚ್ಚದ ಮರುಪಾವತಿ ಬಿಲ್ಲನ್ನು ಇತ್ಯರ್ಥಪಡಿಸಲು ಅಕ್ರಮ ಸಂಭಾವನೆ ಪಡೆದ ಆರೋಪವು ಸಾಬೀತಾಗಿದೆ ಎಂಬ ವಿಚಾರಣಾಧಿಕಾರಿಗಳ 
ವರದಿಯನ್ನು ಹಾಗೂ ಮಾನ್ಯ ಉಪ ಲೋಕಾಯುಕ್ತರು ಇವರ ಶಿಫಾರಸ್ಸಿನನ್ವಯ ದಂಡನೆ ವಿಧಿಸಲು ನಿರ್ಣಯಿಸಿದ ಸರ್ಕಾರವು ಮುಂದಿನಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 205 ಆಖಣ 2012 , ಬೆಂಗಳೂರು, ದಿನಾಂಕ: 24. 05 .2018. 
- ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ 8 (vi)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿದ ಸರ್ಕಾರವು ಶ್ರೀ ಶಂಕರ , ಪ್ರಥಮ ದರ್ಜೆ ಸಹಾಯಕರು, ಖಜಾನೆ 
ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕಡ್ಡಾಯ ನಿವೃತ್ತಿಗೊಳಿಸಿದೆ. 
PR - 320 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಶಶಿಧರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಆಡಳಿತ & ಮುಂಗಡಗಳು) 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


